RNI No. KARBIL / 2001 /47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ 
Volume 148 


ಬೆಂಗಳೂರು, ಗುರುವಾರ, ಮಾರ್ಚ್ ೨೮ , ೨೦೧೩ ( ಚೈತ್ರ ೭, ಶಕ ವರ್ಷ ೧೯೩೪) 
Bangalore , Thursday, March 28 , 2013 (Chaithra 7 , Shaka Varsha 1934 ) 


ಸಂಚಿಕೆ ೧೩ 
Issue 13 


ಭಾಗ ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 

ನಿಯಮಗಳು, ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ: ಆಇ 1129 ವೆಚ್ಚ - 12 /12 ಬೆಂಗಳೂರು, ದಿನಾಂಕ: 27ನೇ ಡಿಸೆಂಬರ್ 2012 
ಈ ಹಿಂದೆ ಅಧಿಸೂಚನೆ ಸಂಖ್ಯೆ:ಆಇ 412 ವೆಚ್ಚ - 12 /2012 , ದಿನಾಂಕ: 18 - 05 - 2012 ರಲ್ಲಿ ಶ್ರೀ ರಾಧಾಕೃಷ್ಣ, ನಿವೃತ್ತ ಹಿರಿಯ ಆಡಿಟ್ ಆಫೀಸರ್, 
ಮಹಾಲೇಖಪಾಲರ ಕಛೇರಿ, ಇವರ ಸೇವೆಯನ್ನು ಸಮಾಲೋಚಕರಾಗಿ ಮಾಹೆಯಾನ ರೂ .30, 000/ - ಗಳ ಸಮಾಲೋಚನಾ ಶುಲ್ಕವಾಗಿ ಒಂದು ವರ್ಷದ 
ಅವಧಿಗೆ ಅಥವಾ ಶ್ರೀ ಸಿ. ಎಂ .ಶಿರೋಳ್‌ರವರು ಆರ್ಥಿಕ ಇಲಾಖೆಯಲ್ಲಿ ಸಮಾಲೋಚಕರಾಗಿ ಮುಂದುವರೆದ ಅವಧಿ, ಇವೆರಡರಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ ) ರಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ ಆರ್ಥಿಕ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ನೀಡಲಾಗಿದ್ದ ವಿನಾಯಿತಿಯನ್ನು ದಿನಾಂಕ:22 - 11 - 2012ರಿಂದ ಜಾರಿಗೆ ಬರುವಂತೆ ಮುಂದಿನ 
6 ತಿಂಗಳ ಅವಧಿಗೆ ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕಾಂತ, ಎಸ್ , 
P . B . 96 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
S . C - 25 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 1147 ವೆಚ್ಚ - 12 /12 ಬೆಂಗಳೂರು, ದಿನಾಂಕ : 22ನೇ ಜನವರಿ 2013 
ಕರ್ನಾಟಕ ವಸತಿ ಶಿಕ್ಷಣ ಶಾಲೆಗಳಲ್ಲಿ ಅಗತ್ಯವಿರುವ ಕಾಯರ್ -ವೀನಿಯರ್‌ ಬೋರ್ಡ್‌ನಿಂದ ತಯಾರಿಸಲ್ಪಡುವ Dual Desk ಗಳನ್ನು 
ರೂ .1,26,57,500.00ಗಳ ವೆಚ್ಚದಲ್ಲಿ ಕರ್ನಾಟಕ ರಾಜ್ಯ ತೆಂಗಿನ ನಾರಿನ ಅಭಿವೃದ್ಧಿ ನಿಗಮದಿಂದ - ನೇರವಾಗಿ ಖರೀದಿಸಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸಮಾಜ ಕಲ್ಯಾಣ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ Desk ಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಮಾಜ ಕಲ್ಯಾಣ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕಾಂತ, ಎಸ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P . R . 90 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


( ೮೫೭) 


೮೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೮ , ೨೦೧೩ 


ಭಾಗ ೪ಎ 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 1169 ವೆಚ್ಚ - 12 /12 ಬೆಂಗಳೂರು, ದಿನಾಂಕ: 08ನೇ ಜನವರಿ 2013 
ಮೈಸೂರು ಅರಮನೆ ಶತಮಾನೋತ್ಸವ ಕಾರ್ಯಕ್ರಮ - ಅರಮನೆ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಕಾಮಗಾರಿಗಳನ್ನು ನೇರವಾಗಿ 
ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಕ್ರಸಂ ಕಾಮಗಾರಿಗಳ ವಿವರ 

ರೂ . 

ಕೋಟಿಗಳಲ್ಲಿ 
| ಅರಮನೆ ಒಳಾವರಣದಲ್ಲಿ ಅಮೂಲ್ಯ, ಅನನ್ಯ ತೈಲವರ್ಣ ಚಿತ್ರಗಳನ್ನು ನವೀಕರಿಸಿ 

1.50 
ಸಂರಕ್ಷಿಸುವುದು ಮತ್ತು ಮೇಲ್ಯಾವಣಿಯಲ್ಲಿನ ಟೀಕ್‌ವುಡ್ -ಕೆತ್ತನೆಗಳ ಪಾಲೀಷ್ ಮಾಡುವುದು. | 
ಅರಮನೆ ಖಾಸಗಿ ದರ್ಬಾರು ಸಭಾಂಗಣದ ಉಳಿದ ಕಂಬಗಳು ಮತ್ತು ಗೋಡೆಗಳಲ್ಲಿರುವ 

0.42 
ಚಿನ್ನದ ಲೇಪನದ ಕಲಾತ್ಮಕ ಕೆಲಸವನ್ನು ಸಂರಕ್ಷಿಸುವುದು. 
| ಅರಮನೆ ಖಾಸಗಿ ದರ್ಬಾರು ಸಭಾಂಗಣದ ಬೆಳ್ಳಿ ಬಾಗಿಲಿನ ಮುಂಭಾಗದ ನಾಲ್ಕು ಕಂಬಗಳಿಗೆ 

ಚಿನ್ನದ ಲೇಪನದ ಕಲಾತ್ಮಕ ಕೆಲಸವನ್ನು ಮಾಡಿ ಸಂರಕ್ಷಿಸುವುದು 
| ಅರಮನೆ ಹಳೆಯ ದರ್ಬಾರು ಸಭಾಂಗಣದ ಕಂಬಗಳು ಮತ್ತು ಗೋಡೆಗಳಲ್ಲಿರುವ ಚಿನ್ನದ 

1.85 | 
ಲೇಪನದ ಕಲಾತ್ಮಕ ಕೆಲಸವನ್ನು ಸಂರಕ್ಷಿಸುವುದು 
| ಅರಮನೆಯ ಕಲ್ಯಾಣಮಂಟಪದ ಕಂಬಗಳು ಮತ್ತು ಗೋಡೆಗಳಲ್ಲಿರುವ ಚಿನ್ನದ ಲೇಪನದ 

1.10 | 
ಕಲಾತ್ಮಕ ಕೆಲಸಗಳನ್ನು ಸಂರಕ್ಷಿಸುವುದು 
06 | ಅರಮನೆಯ ಖಾಸಗಿ ದರ್ಬಾರು ಸಭಾಂಗಣದ ಬೆಳ್ಳಿ ಬಾಗಿಲುಗಳ ಮತ್ತು ಬೆಳ್ಳಿ ಕುರ್ಚಿಗಳ 

0.15 
ಕಲಾತ್ಮಕ ಕೆಲಸವನ್ನು ಸಂರಕ್ಷಿಸುವುದು 
ಉತ್ತಮ ಗುಣಮಟ್ಟದ ಸೇವೆಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆಯು 
ದೃಢಪಡಿಸಿಕೊಳ್ಳಬೇಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಕಾಂತ, ಎಸ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P . B . 91 . 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


0 . 13 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 05 ವೆಚ್ಚ - 12/ 13 ಬೆಂಗಳೂರು, ದಿನಾಂಕ: 10ನೇ ಜನವರಿ 2013 
ಖಜಾನೆ - IIರ ಆವೃತ್ತಿಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಮಾರ್ಗದರ್ಶಿ ಸೂತ್ರಗಳ ತಯಾರಿಕೆ ಕಾರ್ಯಕ್ರಮವನ್ನು ತಯಾರಿಸುವ ಕಾರ್ಯವನ್ನು 
ನಿರ್ವಹಿಸಲು ಶ್ರೀ ಅಶೋಕ್ ಎಸ್. ಜೀವರಗಿ, ನಿವೃತ್ತ ಉಪ ಕಾರ್ಯದರ್ಶಿ , ಕರ್ನಾಟಕ ಸರ್ಕಾರದ ಸಚಿವಾಲಯ , ಇವರ ಸೇವೆಯನ್ನು ಮಾಸಿಕ 
ರೂ .55, 000 / - ಗಳ ಸಮಾಲೋಚನಾ ಶುಲ್ಕ ಹಾಗೂ ಅಗತ್ಯವಿರುವ Secretariat assistance ನೊಂದಿಗೆ ಒಂದು ವರ್ಷದ ಅವಧಿಗೆ ಸಮಾಲೋಚಕರಾಗಿ 
ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ 
ಆರ್ಥಿಕ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕಾಂತ, ಎಸ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 92 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 1022 ವೆಚ್ಚ - 12/12 ಬೆಂಗಳೂರು, ದಿನಾಂಕ: 31ನೇ ಡಿಸೆಂಬರ್ 2012 
ಆಧಾರ್ ( AADHAAR) ಯೋಜನೆಯನ್ನು ರಾಜ್ಯದಲ್ಲಿ ಸುಗಮವಾಗಿ ಅನುಷ್ಠಾನಗೊಳಿಸಲು ಮೆ || Genisys Limited ರವರಿಂದ ಡೆವಲಪರ್‌ಗಳ 
ಸೇವೆಯನ್ನು 3 ತಿಂಗಳ ಅವಧಿಗೆ ಒಟ್ಟು ವೆಚ್ಚ 10.35 ಲಕ್ಷ ರೂ . ಗಳು + ತೆರಿಗೆ ದರದಲ್ಲಿ ಪಡೆಯಲು ಹಾಗೂ Biometric ಉಪಕರಣಗಳನ್ನು Integra Ltd., 
ರವರಿಂದ ಒಟ್ಟು ವೆಚ್ಚ 18 .00 ಲಕ್ಷ ರೂ . ಗಳು + ತೆರಿಗೆ ದರದಲ್ಲಿ ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 
1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸಿ. ಆ . ಸು . ಇ ( ಇ - ಆಡಳಿತ) ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೨೮ , ೨೦೧೩ 


೮೫೯ 


ಉತ್ತಮ ಗುಣಮಟ್ಟದ ಸೇವೆಯನ್ನು/ಉತ್ಪನ್ನಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿ. ಆ . ಸು . ಇ ( ಇ - ಆಡಳಿತ) ಇಲಾಖೆಯು 
ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕಾಂತ, ಎಸ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P . . 93 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 1152 ವೆಚ್ಚ - 12 / 12 ಬೆಂಗಳೂರು, ದಿನಾಂಕ: 28ನೇ ಡಿಸೆಂಬರ್ 2012 
ಕಾಸರಗೊಡ್ ನಿಂದ ಉಡುಪಿಯವರೆಗಿನ High Speed Rail Project ನ Detailed Project Report ನ್ನು ತಯಾರಿಸುವ ಕಾರ್ಯ ವನ್ನು 
ರೂ .6.50 ಕೋಟಿಗಳ ವೆಚ್ಚದಲ್ಲಿ ಮೆ | Delhi Metro Rail Corporation Ltd (DMRCL) ಸಂಸ್ಥೆಗೆ ನೇರವಾಗಿ ವಹಿಸಲು ಕರ್ನಾಟಕ ಸಾರ್ವಜನಿಕ 

ನಿಯಮ - 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಮೂಲ ಸೌಲಭ್ಯ ಅಭಿವೃದ್ಧಿ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಮೂಲ ಸೌಲಭ್ಯ ಅಭಿವೃದ್ಧಿ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕಾಂತ. ಎಸ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . B . 94 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 
ಆರ್ಥಿಕ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ: ಆಇ 1068 ವೆಚ್ಚ - 12 / 12 ಬೆಂಗಳೂರು, ದಿನಾಂಕ: 27ನೇ ಡಿಸೆಂಬರ್ 2012 
ಸಕಾಲದ ಸೇವೆಗಳ ಬಗ್ಗೆ ವಿವಿಧ ಟಿ. ವಿ. ಚಾನಲ್‌ಗಳ ಮೂಲಕ ( ಪೈಂಟೈಂ) ಜನಜಾಗೃತಿ ಮೂಡಿಸಲು ಒಂದು ತಿಂಗಳ ಅವಧಿಗೆ ಜಾಹೀರಾತನ್ನು 
ಪ್ರಸಾರ ಮಾಡುವ ಕಾರ್ಯವನ್ನು ಮೆ || ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಅಂಡ್ ಏಜೆನ್ಸಿಸ್ ಲಿ., ( ಎಂ . ಸಿ. ಎ) ಸಂಸ್ಥೆಗೆ ರೂ .99, 35,433,00 ಗಳ ವೆಚ್ಚದಲ್ಲಿ 
ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ 
ಸಿ. ಆ. ಸು . ಇ ( ಆ. ಸು .) ಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಎಂ . ಸಿ. ಎ ಸಂಸ್ಥೆಯು ಈ ಕಾಮಗಾರಿಗಳನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ ಕೆ. ಟಿ . ಪಿ . ಪಿ ಅಧಿನಿಯಮ ಮತ್ತು ನಿಯಮಗಳನ್ನು 
ಪಾಲಿಸಬೇಕು. ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿ. ಆ . ಸು . ಇ ( ಆ. ಸು .) ಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕಾಂತ, ಎಸ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 97 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 1136 ವೆಚ್ಚ - 12/ 12 ಬೆಂಗಳೂರು, ದಿನಾಂಕ: 27ನೇ ಡಿಸೆಂಬರ್ 2012 
ನೆಮ್ಮದಿ ಕೇಂದ್ರಗಳ ಉದ್ಘಾಟನೆ ಸಮಾರಂಭದ ಪೂರ್ವದಲ್ಲಿ ರೂ .10 .38 ಕೋಟಿಗಳ ವೆಚ್ಚದಲ್ಲಿ ಪ್ರಚಾರ ಕಾರ್ಯವನ್ನು ಮೆ || ಮಾರ್ಕೆಟಿಂಗ್ 
ಕನ್ಸಲ್ಟೆಂಟ್ ಅಂಡ್ ಏಜನ್ಸಿಸ್ ಲಿ., ( ಎಂ .ಸಿ. ಎ) ಮುಖಾಂತರ ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 
1999ರ ಕಲಂ 4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಕಂದಾಯ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
- ಎಂ . ಸಿ. ಎ ಸಂಸ್ಥೆಯು ಈ ಕಾಮಗಾರಿಗಳನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ ಕೆ. ಟಿ. ಪಿ. ಪಿ ಅಧಿನಿಯಮ ಮತ್ತು ನಿಯಮಗಳನ್ನು 
ಪಾಲಿಸಬೇಕು. ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕಂದಾಯ ಇಲಾಖೆಯು ಧೃಡಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ, ಮತ್ತು ಅವರ ಹೆಸರಿನಲ್ಲಿ, 

ಕಾಂತ.ಎಸ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 98 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


SEO 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೮, ೨೦೧೩ 


ಭಾಗ ೪ಎ 


HOME SECRETARIAT 
NO .HD : 166 :POP : 2010 BANGALORE , DATED : 07 - 11 - 2012 

NOTIFICATION 
In exercise of the powers conferred by the clause (s) of Section 2 of the code of Criminal procedure 1973 (Central Act 2 of 
1974), the Government of Karnataka, hereby declare that with effect from the date of publication of this Notification in the Official 
Gazette , the aeas and places specified in the column ( 3) of the schedule below shall cease to be within the jurisdiction of the police 
Station specified in column (4 ) and the said areas and places shall be included within the jurisdiction of the police Station specified in 
column ( 2 ), thereof. 

SCHEDULE 


Name of the District/police 

Sub -Division /Circle 


Name of the areas and 

places 


Police Station in which the 
areas and places mentioned 
in column ( 3 ) shall be 

included 


Police Stations from whose 
jurisdiction the areas and 

places mentioned in 
column ( 3) shall be 

excluded 


Sanjaynagar police Station 


Bangalore City , Central 
Division , sheshadripura 

subdivision 


Sadashivanagara police 

Station 


3 . 


1. M . S . Ramaiah Hospital 

and M . S . Ramaiah 

Institutes 
2 . M .S .Ramaiah Nagar 

AGS Layout 
Jaladarshini Layout 
(part of) 
Venkateshwara Layout 

Chikkamaranahalli 
7 . Devsandra 
8 . Sanjeevappa garden 
9 . RMV 2ND Stage , 1st Block 
10. Dollars Colony RMV Extn 

2nd Block (part of) 
11. Ashwathanagar 
12 . Pujari Layout 
13. Kariyappa Layout 
14 . Balanjaneya temple Street 
15 . H .Q . T. C 
16 . Kendriya Vidyalaya 
17 . Airforce School and 

Quarters 
18 . CPRI 
19. From sadashivanagar 

Police Station to 
M .S . Ramaiah Hospital new 
BEL Road and CPRI 
Quarters . 


By Order and in the name of the Governor of Karnataka , 

H .R . Putte Gowda 
Under Secretary to Government, 
Home Department (Police Expenditure) 


PR . 146 


REVENUE SECRETARIAT, 
No.RD 87 MUAABI 2012 Bangalore, dated : 16 .03.2013 

NOTIFICATION 
In exercise of the powers conferred by Section 23 of the Karnataka Hindu Religious Institutions and Charitable Endowment Act 
1997 ( Karnataka Act 33of 2001 ) read with Section 21 of the Karnataka General Clauses Act, 1899 ( Karnataka Act III of 1899 ), the 
Government ofKarnataka hereby makes the following amendments to the Notification No. RD 87 Muabi 2012 Dt: 29 -09 -2012 namely : 
In the said Notification : 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮಾರ್ಚ್ ೨೮, ೨೦೧೩ 


een 


ū 


Taluk 


Village 


Name of the Institution 


Sl.No . 
in the 
notified 

list 


G .O .No. and date 


2 


84 
94 
241 


RD 48 Muabi 10 Dt: 29-6 - 2010 
RD 48 Muabi 10 Dt: 29-6 -2010 
RD 48 Muabi 10 Dt: 29 -6 - 2010 
RD 48 Muabi 10 Dt: 29-6 - 2010 


261 


RD 18 Muabi 04 Dt: 13 - 12 - 2005 


18 
390 
484 


RD 18 Muabi 04 Dt: 13- 12- 2005 
RD 12 Muabi 2012 Dt: 21-03 -2012 
RD 103 Muabi 2011 Dt: 24 -01- 2012 


04 


| 


RD 99 Muabi 10 Dt: 28 -05 - 2010 


30 


RD 105 Muabi 2011 Dt: 30- 01- 2012 


RD 118 Muabi 2004 Dt: 29 - 08 - 2006 


Bangalore Rural District 
Hosakote Basadattanahalli Sri Kashi vishweshwara temple 
2 Hosakote Mutkuru 

Sri Eshwara temple 
3 Hosakote Medi Mallasandra Sri Veerabadra swamy temple 
4 Hosakote Shivanapura Sri Patalamma temple 

Belgaum District 
5 Belgaum Belgaum 

Sri Mallikarjuna swamy temple 
Gokak Belgaum 

SriMaharai Ambha bai temple 
Belgaum Shahapura 

Sri Kalika temple 
8 Belgaum Kapileshwara galli Sri Hanuman temple 

Bidar District 
| Basavakalyana | Basavakalyana Sri Sadguru Sadananda swamy 

temple 

Davanagere District. 
10 Harihara Sirigere 

Sri Hanumantha devaru temple 

Dakshinakannada District 
11 Mangalore Bolooru 

Sri Urava mariyamma temple 
12 Mangalore Sharavu 

Sri Sharavu Vinayaka 

(Mahaganapathi) temple 
13 Mangalore Urva Bolooru Sri Panchalingeshwara temple 
14 Bantwala Kukkipadi Sri Durgapara meshwari temple 
15 Sulya Bettampadi | Sri Venkataramana temple 

Dharwad District 
16 Hubli 

Kanchigaragalli Sri Nagareshwara temple 
17 | Hubli 

Siddveerappanapete | Sri Durgadevi temple 
18 Hubli 

Dajibanapete Sri Thulajabhavani temple 
19 Hubli 

Halehubballi Sri Banashankari temple 
20 Hubli Hubli 

Sri Muralidhara 
Ramdeva , Ganapathimahadeva 

Maruthi Dharmashala 
21 Hubli 

Dhajiban pete Sri Ganapathi temple 
22 Navalagunda | Yamanura Sri Rajabhagavagra Changadeva 

temple 
23 Navalagunda Navalagunda Sri Shivaramamandira (Eshwara 
town 

deva gudi ) 


06 
23 


| 


RD 29 Muabi 2006 Dt: 18 -03- 2006 


32 
83 
32 


RD 18 Muabi 2012 Dt: 18 -06 -2012 
RD 151 Muabi 2004 Dt: 13 -12 -2005 
RD 17 Muabi 2012 Dt: 05 -04- 2012 


05 


23 


RD 63 Muabi 2011 Dt: 02- 01 -2012 
RD 86 Muabi 2004 Dt: 07 -01- 2006 
RD 101 Muabi 2004 Dt: 14 -03- 2006 
RD 77 Muabi 2011 Dt: 02 -01 -2012 
RD 86 Muabi 2004 Dt: 07 -01- 2006 


89 


189 
122 


| RD 87 Muabi 2004 Dt: 08 - 12 - 2005 

W .P . No.14954/2005 Dt: 28- 11-2007 


143 


W . P . No. 18410 /2005 Dt: 11 -01 - 2008 


Gulbarga District 


24 


Jevargi 


Haralagundigi 


16 


RD 104 Muabi 2011 Dt: 27 -01- 2012 


Sri Sharanabasaveshwara 
temple 


25 


Gulbarga 


Gulbarga City 


310 


RD 104 Muabi 2011 Dt: 27 -01- 2012 


Sri Sharanabasaveshwara 
temple 


Hassan District 


26 


Arakalagudu 


Ramanathapura 


222 


RD 01 Muabi 2011 Dt: 16 -08 -2011 


Sri Prasanna Subramanya 
swamy temple 

Koppala District 
Sri Vishnutheertha temple 


27 


Koppala 


Madinuru 


143 


RD 37 Muabi 2005 Dt: 04 -09- 2006 


SEO 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೨೮ , ೨೦೧೩ 


ಭಾಗ ೪ಎ 


Taluk 


Village 


Name of the Institution 


SI.No . 
in the 
notified 

list 


G . O .No. and date 


Mandya District 
Sri Shambhu lingeshwara temple 


28 | Krishnarajapete | Yaladahalli 


76 


W . P .No . 18960 /2007 
C /w . w .p .104 /2007 Dt:24 -02- 2010 
Kum E 103 Muabi 2010 Dt:4 -12 -2010 


10 


29 | Mysore 
30 | T .Narasipura 


Mysore 
Kodagahalli 


116 


RD 76 Muabi 2009 Dt: 19 -05 - 2010 
RD 100 Muabi 2005 Dt: 03-01 
2006 


31 


Shira 


Gowdagere 


20 


RD 12 Muabi 2002 Dt: 07 - 12 - 2005 


19 


RD 81 Muabi 2008 Dt:26 -10 - 2010 


32 Udupi 
33 | Udupi 
34 Udupi 
35 Udupi 


Shivalli Udupi 
Hejamadi 
Barkuru 
Hanehalli 


75 
196 
214 


RD 55 Muabi 2005 Dt: 28 -06 -2006 
RD 70 Muabi 2011 Dt: 30 - 12 - 2011 
RD 98 Muabi 2011 Dt: 02 -01- 2012 


36 


Udupi 


Putturu 


354 


RD 113 Muabi 2005 Dt: 10-02-2006 


37 
38 


Kundapura 
Kundapura 


Hattiyangadi 
Hattiyangadi 


200 


RD 69 Muabi 2003 Dt: 23 - 02- 2004 
RD 69 Muabi 2003 Dt: 23-02-2004 


39 


Karkala 


Belman 


08 


RD 60 Muabi 2005 Dt: 24 - 08 - 2006 


Karkala 


29 


40 
41 
42 


Karkala 
Karkala 
Karkala 


57 


Kanthavara 
Mudradi 


Mysore District 
Chikkabasamma Vidyarthi nilaya 
Sri Durgada maramma 
( Ramagiriyamma ) temple 

Tumkur District 
Sri Hanumantha temple 

Udupi District 
Sri Krishna temple 
Sri Mahalingeshwara temple 
Sri Nageshwara temple,Kachur 
Sri Kerekatte Gopalakrishna 
temple 
Nayampalli Sri Gopalakrisha 
temple 
Sri Therubeedi vinayaka temple 
Sri Vinayaka and Sri Chittari 
temple 
Sri Durgapara 
meshwari temple 
Sri Veeramaruthi temple 
Sri Narasimha temple 
Sri Mahishamardhini, 
Durgaparameshwari temple 
Sri Bhakre Durgadevaru temple 

Uttarakannada District 
Sri Narayana devaru temple 
Sri Kundodari temple 
Sri Lakshminarayana temple 
Sri Ganapathi temple 
Sri Vitobha temple 
Sri Kathyayani Baneshwara 
temple 
Sri Krishna temple, 
Sri Shivanatha temple 
Sri Venkataramana temple 
SriGanapathi temple 
Sri Hanumantha devaru 
Sri Maruthi temple 
Sri Gokpalakrishna devaru 
temple 
Sri AgasiMaruthi deva temple 
Sri Ganapathi devaru temple 
Sri Maruthi devaru temple 


RD 105 Muabi 2005 Dt: 17 -01- 2006 
RD 40 Muabi 2005 Dt: 20 -07- 2005 
RD 78 Muabi 2004 Dt: 16 -06 -2005 


60 


43 | Karkala 


Mudradi 


82 


RD 78 Muabi 2004 Dt: 16 - 06 - 2005 


02 


Ankola 
Shatageri 


44 Ankola 
45 Ankola 

Ankola 
47 | Ankola 
48 Ankola 


46 


Avarsa 


21 


RD 75 Muabi 2003 Dt: 10 -02- 2004 
RD 75 Muabi 2003 Dt: 10 -02 -2004 
RD 75 Muabi 2003 Dt: 10 -02- 2004 
RD 29 Muabi 2004 Dt: 01 -09- 2005 
RD 29 Muabi 2004 Dt: 01-09 - 2005 
RD 75 Muabi 2003 Dt: 10 -02- 2004 


Avarsa 


Avarsa 


49 


| Ankola 


Avarsa 


33 


50 


01 


Karvar 
Karvar 


51 


Sunkeri 
Angadi 
Kadvada 


52 


Karvar 


53 


Asnoti 


Karvar 
Yellapura 


RD 75 Muabi 2003 Dt: 10 -02 - 2004 
RD 65 Muabi 2004 Dt: 13 - 12 - 2005 
RD 75 Muabi 2003 Dt: 10 - 02 - 2004 
RD 75 Muabi 2003 Dt: 10 -02- 2004 
RD 75 Muabi 2003 Dt: 10 -02- 2004 
RD 75 Muabi 2004 Dt: 10 -02- 2004 
RD 75 Muabi 2003 Dt: 10 -02- 2004 


54 


40 
03 
05 
06 


Arebailu 


55 


Yellapura 


Jodakere 


56 


Yellapura 


Yellapura town 


57 | Yellapura 
58 Yellapura 
59 Yellapura 


Yellapura 
Yellapura 
Yellapura 


07 
08 
10 


RD 75 Muabi 2003 Dt: 10 -02- 2004 
RD 75 Muabi 2003 Dt: 10 -02 -2004 
RD 75 Muabi 2003 Dt: 10 -02 - 2004 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೮, ೨೦೧೩ 


eza 


Taluk 


Village 


Name of the Institution 


Sl.No . 

in the 
notified 

list 


G .O .No . and date 


32 


60 Yellapura 
61 Kumta 


Yellapura 
Kumta 


RD 75 Muabi 2003 Dt: 10 -02- 2004 
RD 75 Muabi 2003 Dt: 10 - 02 -2004 


08 


RD 115 Muabi 2004 Dt: 08 - 03 - 2006 
RD 75 Muabi 2003 Dt: 10 -02 - 2004 


64 | Kum 


62 Kumta 
63 Kumta 

Kumta 
65 | Kumta 
66 Kumta 


Mirjana 
Kadala 
Chitragi 
Uppinapatna 
Kumta 


RD 128 Muabi 2004 Dt: 01-09- 2005 
RD 75 Muabi 2003 Dt: 10 - 02 - 2004 
RD 75 Muabi 2003 Dt: 10 -02- 2004 


53 


67 


Kumta 


Heravatta 


59 


RD 75 Muabi 2003 Dt: 10 - 02- 2004 


68 


Madanageri 


65 


Sri Narayana devaru temple 
Sri kameshwari 
Rajeshwari temple 
Sri Lakshminarayana temple 
Sri Venkataramana temple 
Sri Ramachandra temple 
Sri Venkataramana temple 
Sri MahalakshmiDhamodara 
temple 
Sri Devakikrishna ravalanatha 
temple 
Sri Vittala temple 
Sri Venkataramana temple 
Sri Vittala temple 
Sri Mahalakshimi ravalanath 
temple 
Sri Mahalasa temple 
Sri Mahabaleshwara temple 
Sri Chenna basaveshwara 
swamy temple 
Sri Seetharama temple 
Sri Lakshmivenkata ramana 
temple 
Sri Venkataramana temple 


nta 


70 


Kumta 
Kumta 
Kumta 
Kumta 


69 
70 
71 


RD 75 Muabi 2003 Dt: 10 - 02 - 2004 
RD 75 Muabi 2003 Dt: 10 -02 - 2004 
RD 75 Muabi 2003 Dt: 10 -02- 2004 
RD 75 Muabi 2003Dt: 10 -02- 2004 


( 6 


Kodakani 
Hireguthi 


86 


72 Kumta 
73 Kumta 


Kumta 
Gokarna 


92 
01 


RD 75 Muabi 2003 Dt: 10 - 02 - 2004 
RD 56 Muabi 2008 Dt: 12 -08 -2008 
RD 41 Muabi 2003 Dt : 20 -02 -2004 


74 


Joyida 


Ulavi 


22 


75 | Siddapura 

Siddapura 


Bilagi 
Siddapura 


| RD 75 Muabi 2003 Dt: 10 -02 - 2004 
RD 75 Muabi 2003 Dt: 10 -02- 2004 


76 


29 


RD 75 Muabi 2003 Dt: 10 - 02 - 2004 


77 
78 
79 


| Sirasi 

Sirasi 
Bhatkala 


Sirasi 
Sirasi 


Sri Gopala deva temple 
Sri Gopalakrishna 
Lakshiminaraya temple 


RD 75 Muabi 2003 Dt: 10 -02- 2004 
RD 36 Muabi 2005 Dt: 01-09- 2005 


Musugadde 


13 


Bhatkala 


14 


80 
81 


Gaviga 
Bhatkala 


RD 36 Muabi 2005 Dt: 01 -09- 2005 
RD 75 Muabi 2003 Dt: 10 -02 -2004 


Bhatkala 


17 


Shirali 


82 
83 


Bhatkala 
Bhatkala 


21 
40 


RD 75 Muabi 2003 Dt: 10 -02 -2004 
RD 84 Muabi 2004 Dt: 07 -03 - 2006 


Chitre 


84 


Bhatkala 


Murudeshwara 


49 


RD 75 Muabi 2003 Dt: 10 -02 -2004 


85 
86 
87 


Bhatkala 
Bhatkala 
Bhatkala 
Bhatkala 


Moodabhatkala 
Bhatkala 
Bhatkala 


Sri Hanumantha temple 
Sri Thirumala Venkataramana 
temple 
Sri Hanumantha temple 
Belanduru Sri 
Durgaparameshwari temple 
Sri Lakshmi Venkataramana 
temple 
Sri Adhikeshava temple 
Sri Veeravittala temple 
Sri Raghunatha temple 
Sri Lakshmi narayana devaru 
temple 
Sri Umamahesh wari temple 
Sri Shantheri Kamakshitemple 
Sri Gopinatha venkataramana 
temple 
Sri Ramachandra 
Mukyaprana devaru temple 


56 


RD 75 Muabi 2003 Dt: 10 - 02 - 2004 
RD 75 Muabi 2003 Dt: 10 -02 - 2004 
RD 75 Muabi 2003 Dt: 10 -02 - 2004 
RD 75 Muabi 2003 Dt: 10 -02 - 2004 


57 


88 | Bhatka 


Bailuru 


58 


67 


89 
90 
91 


Bhatkala 
Bhatkala 


Vadagere 
Bhatkala 
Haladhipura 


69 


RD 75 Muabi 2003 Dt: 10 - 02- 2004 
| RD 75 Muabi 2003 Dt: 10 -02 - 2004 
RD 75 Muabi 2003 Dt: 10 -02 -2004 


Honnavara 


05 


92 


Honnavara 


Haladhipura 


07 


RD 75 Muabi 2003 Dt: 10 -02 -2004 


೮೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೨೮ , ೨೦೧೩ 


ಭಾಗ ೪ಎ 


Taluk 


Village 


Name of the Institution 


SI.No . 
in the 
notified 

list 


G . O .No. and date 


No 


10 


97 


40 


93 | Honnavara Idagunji Sri Veeravittala deva ,Mukya 

RD 75 Muabi 2003 Dt: 10 -02 -2004 
pranadevaru temple 
94 | Honnavara | Chikkanakodu SriGovindamurthy temple 

27 || RD 75 Muabi 2003 Dt: 10- 02- 2004 
95 Honnavara Markhimani Sri Badrabikesh wara temple 

RD 104 Muabi 2004 Dt: 05 -08-2005 
96 . Honnavara Jalavalli Sri Gopalakrishna devaru temple 

RD 75 Muabi 2003 Dt: 10- 02 - 2004 
Honnavara Honnavara Sri Mukhyaprana devaru temple 

RD 75 Muabi 2003 Dt: 10 -02- 2004 
98 | Honnavara Honnavara 

Sri Ramachandra 

47 RD 75 Muabi 2003 Dt: 10 - 02 - 2004 

Venkataramana temple 
99 | Honnavara Hosada 

Sri Mukya prana devaru temple | 60 RD 75 Muabi 2003 Dt: 10-02- 2004 
100 | Honnavara Balkuru 

Sri Vishnumurthy temple 

61 | RD 75 Muabi 2003 Dt: 10- 02 - 2004 
kodlamane 
101 | Honnavara Karki 

Sri Mooda ganapathi temple 

72 | RD 75 Muabi 2003 Dt: 10 - 02 -2004 
102 | Honnavara Haladhipura Sri Hanumantha devaru temple 78 RD 75 Muabi 2003 Dt: 10 - 02- 2004 
103 | Honnavara Mavinakurva Sri Gopalakrishna temple 

RD 75 Muabi 2003 Dt: 10 -02 - 2004 
104 | Honnavara Gundabala Sri Venkataramana temple 

RD 75 Muabi 2003 Dt: 10 - 02 -2004 
105 | Honnavara Malakoda Sri Mukhya prana Venkatesha 

RD 75 Muabi 2003 Dt: 10-02- 2004 
temple 
106 | Honnavara | Gundabala Sri Mukyaprana devaru temple 

RD 75 Muabi 2003 Dt: 10- 02- 2004 
107 | Haliyala Haliyala 

Sri Vitala Mandira 

11 RD 75 Muabi 2003 Dt: 10 - 02 - 2004 
108 | Haliyala Haliyala Sri Vitala Mandira 

RD 75 Muabi 2003 Dt: 10- 02- 2004 
109 | Haliyala Haliyala 

Sri Maruthi devaru temple 

22 

| RD 75 Mudabi 2003 Dt: 10 - 02 - 2004 
110 | Haliyala Haliyala 

Sri Thulajabhavani temple 

75 | RD 55 Muabi 2012 Dt: 01 - 06 - 2012 | 
and the entries relating thereto , shall be deemed to have been omitted with effect from the date specified against each . 

By Order and in the name of the Governor ofKarnataka , 

A . V . Srinivasa Dikshit 
Under Secretary to Government 

Revenue Department (Muzrai) 
PR .147 


112 


13 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 1103 ವೆಚ್ಚ - 12 /12 ಬೆಂಗಳೂರು, ದಿನಾಂಕ: 22ನೇ ಜನವರಿ 2012 
ಬಿಜಾಪೂರದಲ್ಲಿ 79ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ವನ್ನು ರಾಜ್ಯ ಸರ್ಕಾರಿ ಸಂಸ್ಥೆಯಾದ ಮೆಮಾರ್ಕೆಟಿಂಗ್ ಕನ್ಸಲ್ಟಂಟ್ ಮತ್ತು 
ಏಜೆನ್ಸಿಸ್ ಲಿಮಿಟೆಡ್ (MC & A), ಬೆಂಗಳೂರು ಇವರ ಮುಖಾಂತರ ಆಯೋಜಿಸಲು ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಚಲಾಯಿಸಿ ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಕಾಮಗಾರಿಗಳನ್ನು ಸ್ಪರ್ಧಾತ್ಮಕ ದರದಲ್ಲಿ ಸಂಗ್ರಹಿಸುವುದನ್ನು ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಇಲಾಖೆಯು 
ಧೃಡಪಡಿಸಿಕೊಳ್ಳುವುದು ಹಾಗೂ MC & A ಸಂಸ್ಥೆಯು ಈ ಕಾರ್ಯಗಳನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ ಕೆ. ಟಿ. ಪಿ. ಪಿ ಕಾಯ್ದೆ ಮತ್ತು 
ಅಧಿನಿಯಮಗಳನ್ನು ತಪ್ಪದೇ ಪಾಲಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ, ಮತ್ತು ಅವರ ಹೆಸರಿನಲ್ಲಿ, 

ಕಾಂತ.ಎಸ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) . 


P . B . 103 


